ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತ್ತಿಲ್ಲದ ಪ್ರಶ್ನೆ 1724 
ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 14/03/2022. 


ಉತ್ತರಿಸುವ ಸಚಿವರು 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


R ಪಕ್ಕೆ ಉತ್ತರ 
ರಾಜ್ಯದಲ್ಲಿರುವ ಪ್ರಾಥಮಿಕ, ಪೌಢಶಾಲೆಗಳಲ್ಲಿ | ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ: 
ಇರುವ ಸಂಗೀತ ಶಿಕ್ಷಕರ ಹುದ್ದೆಗಳ ಸಂಖ್ಯೆ | ಮಂಜೂರಾದ ಸಂಗೀತ ಶಿಕ್ಷಕರ ಹುದ್ದೆಗಳ ಸಂಖ್ಯೆ:259 
ಅ) 
ಎಷ್ಟು(ಪೂರ್ಣ ವಿವರ ನೀಡುವುದು) ' ಸರ್ಕಾರಿ ಪೌಢ ಶಾಲೆಗಳಿಗೆ ಸಂಬಂಧಿಸಿದಂತೆ: 
ಮಂಜೂರಾದ ಸಂಗೀತ ಶಿಕ್ಷಕರ ಹುದ್ದೆಗಳ ಸಂಖ್ಯೆ:763 
ಆ) ಸದರಿ ಹುದ್ದೆಗಳಲ್ಲಿ ಕಾರ್ಯನಿರತ ಶಿಕ್ಷಕರು 8 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ: 
ನಿವೃತ್ತರಾದ ನಂತರ ಆ ಹುದ್ದೆಗಳನ್ನು ಸದರಿ ಹುದ್ದೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು 
% ಪಡಿಸಲಾ 
ರದ್ದುಪಡಿಸಲಾಗುತ್ತಿದೆಯೇ; ಅಥವಾ ಬಡ್ಡ /| ನಿವೃತ್ತರಾದ ನಂತರ ಹುದ್ದೆಗಳನ್ನು ರದ್ದುಪಡಿಸಲಾಗುತ್ತಿಲ್ಲ 
ಸರ್ಕಾರಿ ಪೌಡಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ 
ವರ್ಗಾವಣೆ ಮೂಲಕ ತುಂಬಲಾಗುತ್ತಿದೆಯೇ; | ನ್ವಿಯಮ 2016ರನ್ನಯ ಲಭ್ಯವಿರುವ ಖಾಲಿ ಹುದ್ದೆಗಳಲ್ಲಿ 
ಶೇ.75% ಹುದ್ದೆಗಳನ್ನು ನೇರ ನೇಮಕಾತಿಗೆ ಹಾಗೂ ಶೇ.25% 
ಹುದ್ದೆಗಳಿಗೆ ಬಡ್ಡಿ ಸೇಡಲು ಪ್ರಾಥಮಿಕ _ ಶಾಲಾ ಸಂಗೀತ 
ಶಿಕ್ಷಕರನ್ನು ಪರಿಗಣಿಸಲಾಗುವುದು. ಖಾಲಿ ಹುದ್ದೆಗಳಿಗೆ 
ವರ್ಗಾವಣೆ ಹೊಂದಲು ಅವಕಾಶವಿರುತ್ತದೆ. 
ಇ ಸದರಿ ತಿಕ್ಷಕಿಗೆ ಕಾಲಕಾಲಕ್ಕೆ ಬಡ್ತಿ ಪ್ರಾಥಮಿಕ ಶಾಲಾ ಕಿಕ್ಷಕರ ವೃಂದದಿಂದ ಪೌಢಕಾಲಾ ಸಹ 
¥ JE ಸಗ ಮ 
ನೀಡದಿರುವುದು ಸರ್ಕಾರದ ಗಮನಕಿ ಶಿಕ್ಷಕರು ಗ್ನೇಡ್‌-2 ವೃಂದಕ್ಕೆ ಬಡ್ಡಿ ನೀಡುವ ಸಂಬಂಧ ಕರ್ನಾಟಕ 
R : ಆಡಳಿತ ನ್ಯಾಯ ಮಂಡಳಿಯಲ್ಲಿ ದಾಖಲಾಗಿದ್ದ ಅರ್ಜಿ 
ಕ ಸಂವಿದೆಯ ಸಂಖ್ಯೆ:3443-3503/2020 ಮತ್ತು 857-917/2021ರ 
ಈ) ಹಾಗಿದ್ದಲ್ಲಿ, ಯಾವ ಕಾಲಮಿತಿಯಲ್ಲಿ ಬಡ್ತಿ | ಪ್ರಕರಣದ ತೀರ್ಪಿನಲ್ಲಿ ಈ ಹಿಂದೆ 1-5ನೇ ತರಗತಿಯ 7000 
ಪೌ § 
ನೀಡಲಾಗುವುದು; ಶಿಕ್ಷಕರಿಗೆ ಪ್ರೌಢ ಸಹ ಶಿಕ್ಷಕರ ಗ್ರೇಡ್‌-2 ಹುದ್ದೆಗೆ ಬಡ್ಡಿ 
ನೀಡಲಾಗಿದ್ದು, ಸದರಿ ಶಿಕ್ಷಕರನ್ನು ಹಿಂಬಡ್ತಿಗೊಳಿಸುವಂತೆ 
ಆದೇಶಿಸಿದ್ದು ಈ ಪ್ರಯುಕ್ತ ಇದನ್ನು ಪ್ರಶ್ನಿಸಿ ಮಾನ್ಯ ಸರ್ಕಾರವು 
ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂಖ್ಯೆ:16936/2021 
ದಾಖಲಿಸಿದ್ದು, ಅಂತಿಮ ತೀರ್ಪು ಬಂದ ನಂತರ ಕಾಲಕಾಲಕ್ಕೆ 
ಬಡ್ತಿ ನೀಡಲು ಕ್ರಮ ಕೈಗೊಳ್ಳಲಾಗುವುದು. 
ಉ) ( ಪ್ರಾಥಮಿಕ, ಪ್ರೌಢಶಾಲೆಗಳಲ್ಲಿ ಸಂಗೀತ ಪ್ರಾಥಮಿಕ ಶಾಲೆಗೆ ಸಂಬಂಧಿಸಿದಂತೆ, 82 ಸಂಗೀತ ಶಿಕ್ಷಕರ | 


ಶಿಕ್ಷಕರ ಹುದ್ದೆಗಳನ್ನು ಸೃಜಿಸಲು ಸರ್ಕಾರ ಕ್ರಮ 
ತೆಗೆದುಕೊಳ್ಳುವುದೇ? 


ಹುದ್ದೆಗೆ ಹಾಗೂ ಪೌಢ ಶಾಲೆಗೆ ಸಂಬಂಧಿಸಿದಂತೆ, 130 ಸಂಗೀತ 


ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ, ಆರ್ಥಿಕ 
ಇಲಾಖೆಯೊಂದಿಗೆ ಸಮಾಲೋಚಿಸಲಾಗುತ್ತಿದೆ. 


i SRS 
ಸಂಖ್ಯೆ: ಇಪಿ 40 ಎಲ್‌ಬಿಪಿ 2022 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


